ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1011 
ಸದಸ್ಯರ ಹೆಸರು : ಶ್ರೀ ಆರ್‌.ಧರ್ಮಸೇನ 
_(ಸ್ನಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರಿಸುವ ದಿನಾಂಕ : 12.03.2020. 
-” ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 
ಕ್ರ.ಸಂ "ಪ್ರಶ್ನೆ ಉತ್ತರ 
(ಅ) | ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ। ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು 
ಇಲಾಖೆಯಲ್ಲಿನ ಸಾರ್ವಜನಿಕ ಸಂಪರ್ಕ| ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸಂಪರ್ಕ 
"| ಇಲಾಖೆಯ ಕಾರ್ಯಗಳೇನು; ಅಧಿಕಾರಿಗಳು! ಸೇತುವೆಯಾಗಿ ಕಾರ್ಯ ನಿರ್ವಹಿಸುತ್ತಿದೆ. 
ಯಾವ ವಿಷಯದಲ್ಲಿ ಕಾರ್ಯನಿರ್ವಹಣೆ] ಸರ್ಕಾರ ಜನತೆಯ ಶ್ರೇಯೋಭಿವೃದ್ಧಿಗಾಗಿ ರೂಪಿಸುವ 
ಮಾಡುತ್ತಾರೆ; ಅಭಿವೃದ್ದಿ ಕಾರ್ಯಗಳಿಗೆ .. ವಿವಿಧ ಪ್ರಚಾರ 
ಮಾಧ್ಯಮಗಳ ಮೂಲಕ . ವ್ಯಾಪಕ ಪ್ರಚಾರ 
ನೀಡಲಾಗುತ್ತಿದೆ. ಜೊತೆಗೆ ಆಯಾ ಜಿಲ್ಲೆಯಲ್ಲಿ 
ನಡೆಯುವ ಪ್ರಮುಖ ಅಭಿವೃದ್ದಿ ಕಾರ್ಯಗಳ 
ಉದ್ದಾಟಿನೆ, ಪ್ರಗತಿ ಪರಿಶೀಲನೆ, ಮುಂತಾದ 
PRESS ಕಾರ್ಯಗಳಿಗೆ ಪತ್ರಕರ್ತರ ಪ್ರವಾಸ, ಪತಿಕಾಗೋಷ್ಠಿ 
ಕ್ಲೇತಪ್ರಚಾರ ಏರ್ಪಡಿಸುವ ಕೆಲಸವನ್ನು ಅಧಿಕಾರಿಗಳು 
ನಿರ್ವಹಿಸುತ್ತಿದ್ದಾರೆ. 
(ಆ) | ಸಾರ್ವಜನಿಕ ಸಂಪರ್ಕ ಇಲಾಖೆ| ಸಾರ್ವಜನಿಕ: ಸಂಪರ್ಕ ಇಲಾಖೆಯು ಸರ್ಕಾರ ಮತ್ತು 
ಸಾರ್ವಜನಿಕರಿಗೆ ಯಾವ: ರೀತಿ| ಸಾರ್ವಜನಿಕರ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ 


ಸ್ಪಂದಿಸುತದೆ; ಜನರಿಗಾಗಿ "ಯಾವ ಯಾವ 
ಕಾರ್ಯಕ್ರಮಗಳನ್ನು. ಹಮ್ಮಿಕೊಂಡಿದೆ; 


'ನಿರ್ವಹಿಸುತ್ತಾ ಸ್ಪಂದಿಸುತಿದ್ದು, ಸರ್ಕಾರವು ರೂಪಿಸುವ. 


| ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಜಿಲ್ಲೆಗಳಲ್ಲಿ: 


.ಹಖರ್ಪಡಿಸುವುದು...- ಮುದ್ರಣ ಹಾಗೂ' ವಿದ್ಯುನ್ಮಾನ 


ಪ್ರಮುಖ ಯೋಜನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು 
ಮೂಡಿಸಲು ಬೀದಿ ನಾಟಿಕ, ಸಂಗೀತ 


ನಡೆಯುವ ಜಾತ್ರೆ ಉತ್ಸವಗಳಲ್ಲಿ 
ಸರ್ಕಾರದ ಯೋಜನೆಗಳ 


ವಸುಪ್ರದರ್ಶನ, 
ಶುರಿತು ಸಂಪವಾದ'| 


ಮಾಧ್ಯಮಗಳ ಮೂಲಕ ಜಾಹೀರಾತು ಪ್ರಕಟೆಸುವುದು, |. 
ಹೆದ್ದಾರಿ ಫಲಕಗಳಲ್ಲಿ ಪ್ರಚಾರ, ಕರಪತ್ರಗಳ ಹಂಚಿಕೆ, 
ಸರ್ಕಾರದ ಮಾಹಿತಿ/ಯೋಜನೆಗಳ ಪ್ರಗತಿ ಬಿಂಬಿಸುವ 
ಕಿರುಹೊತ್ತಿಗೆ ಮುದ್ರಿಸಿ ವಿತರಿಸುವುದು. ಸರ್ಕಾರದ 
ಪ್ರಮುಖ ಕಾರ್ಯಕ್ರಮಗಳ ಮಾಹಿತಿಯನ್ನು ಡಿಜಿಟಿಲ್‌ 
ಡಿಸ್‌ಷ್ಟೇ  ಬೋರ್ಡ್‌ಗಳಲ್ಲಿ ಸಿದ್ಧಪಡಿಸಿ ಜಿಲ್ಲಾ 
ಕೇಂದ್ರಗಳಲ್ಲಿ ಅಳವಡಿಸುವ ಮೂಲಕ ಸಾರ್ವಜವಿಕರಿಗೆ 
ಯೋಜನೆಗಳ ಮಾಹಿತಿಗಳನ್ನು ಒದಗಿಸಲಾಗುತ್ತಿದೆ. 


ಎಲ್‌.ಇ.ಡಿ. ವಾಲ್‌ ವಾಹನಗಳ ಮೂಲಕ ರಾಜ್ಯದ | 
ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳ 


ಬಗ್ಗೆ ಪ್ರಚಾರ ಕೈಗೊಂಡು ಮಾಹಿತಿಯನ್ನು 
ನೀಡಲಾಗಿದೆ"' ದೃಶ್ಯ... ಶ್ರವ್ಯ . ಮಾಧ್ಯಮವಾದ 
“ಕಲಾಜಾಥಾ” ಕಾರ್ಯಕ್ರಮದ ಮೂಲಕ ಎಲ್ಲಾ 


ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ 
ಯೋಜನೆಗಳ ಬಗ್ಗೆ ಪ್ರಸಾರ ಕೈಗೊಳ್ಳಲಾಗಿದೆ. 


ಸರ್ಕಾರದ 


ನ 


(ಇ) 


ಕಳೆದ ಎರಡು 
ಕಾರ್ಯಚಟುವಟಿಕೆಗಳ 
ವಿವರವನ್ನು ನೀಡುವುದು? 


ವರ್ಷಗಳ] ಕಳೆದ ಎರಡು ವರ್ಷಗಳ ಕಾರ್ಯಚಟುವಟಿಕೆಗೇ 
ಸೆಂಕ್ಲಿಪ್ತ| ಸಂಕ್ಷಿಪ್ತ ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 


pe) 


KCI-PIP/52/2020-INFO-KC-SEC 


ಒನೆ. 
ಬಿ.ಎಸ್‌.ಯಡಿಯೂರಪ್ಪ 
(ಮುಖ್ಯಮಂತ್ರಿ) 


ಅಮಬಂಧ 


ee) ಕಳೆದ 2 ವರ್ಷಗಳ ಕಾರ್ಯುಚಟುವಟಿಕೆಗಳ ಸಂಕ್ಷಿಪ್ತ ವಿವರ 


ಕೇತ ಪ್ರಚಾರ ಕಾರ್ಯತಕುಮಗಳ :- 


> ಜನಮನ :- ಸಕಾರ ರೂಪಿಸಿ ಜಾರಿಗೊಳಿಸಿರುವ ಯೋಜನೆಗಳ ಫಲಾನುಭವಿಗಳ ಜೊತೆ ಮಾನ್ಯ 
ಮುಖ್ಯಮಂತಿಗಳು ಹಾಗೂ ಎಲ್ಲಾ ಸಚಿವರು "ಸಂವಾದ" ನಡೆಸುವ ವಿಶೇಷ ಜನಮನ 
ಕಾರ್ಯಕ್ರಮವನ್ನು ಮೈಸೂರು ಹಾಗೂ. ಬೆಂಗಳೂರಿನಲ್ಲಿ ಕಳದ ಎರಡು ವರ್ಷಗಳಲ್ಲಿ 
ಏರ್ಪಡಿಸಲಾಯಿತು. 

> ನವದೆಹಲಿಯ ಗಣರಾಜ್ಯೋತ್ಸವ ಫೆಕಿಜನಲ್ಲಿ ಬಾಜ ಪರವಾಗಿ ಇಲಾಖೆಯು ನಿರಂತರವಾಗಿ" 
ಐದು ವರ್ಷಗಳಿಂದ ಸಬಚಿತು ನಿರ್ಮಿಸಿ ಭಾಗವಹಿಸುತ್ತಾ ಬಂದಿರುತ್ತದೆ: 

> ಡಾ| ಬಿ.ಆರ್‌. ಅಂಬೇಡ್ಕರ್‌ ಅವರ ಜೀವನ, ಬದುಕು, ' ಅವರ ಕೊಡುಗೆ ಬಿಂಬಿಸುವ ಭಾರತ 
ಭಾಗ್ಯವಿದಾತ "ಧ್ವನಿ ಬೆಳಕು" ಕಾರ್ಯಕ್ರಮವನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 
ಏರ್ಪಡಿಸಲಾಯಿತು. , 1 

> ಪ್ರಥಮ ಪ್ರಧಾನಿ ಹಾಗೂ ಆಧುನಿಕ ಭಾರತದ ಶಿಲ್ಪಿ ಪಂಡಿತ್‌. ಜವಹಾರಲಾಲ್‌ ನೆಹರೂ ಅವರ. 
ಜೀವನ, ಬದುಕು, ಅವರ ಕೊಡುಗೆ ಕುರಿತ ಇಪರ್ನ ಸಾಪಾಡಿತ್ತ ಪ್ರದರ್ಶನವನ್ನು ಎಲ್ಲಾ ಜಿಲ್ಲಾ 
ಕೇಂದ್ರಗಳಲ್ಲಿ ಏರ್ಪಡಿಸಲಾಯಿತು. 

> ಹಿಂದುಳಿದ ವರ್ಗಗಳ ಬ್ಹೀತಾರ ಹಾಗೂ ಮಾಜಿ ಮುಖ್ಯಮಂತ್ರಿ. ಡಿ. ದೇವರಾಜ ಅರಸು ಅವರ ಜನ್ಮ 

* ಶತಮಾನೋತ್ಸೆ ವದ ಅಂಗವಾಗಿ `ಅವರ ಜೀವನೆ`ಬದುಕು, ಅವರ ಕೊಡುಗೆ ಕುರಿತ ಅಪೂರ್ವ 
ಛಾಯಾಚಿತ್ರ ಪ್ರದರ್ಶನವನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏರ್ಪಡಿಸಲಾಯಿತು. 


- ಆತರ್ತರ ಕಲ್ಯಾಣ ಕಾರ್ಮಕ್ರಮಗಳು-- — 


»> ಪ್ರಸಕ್ತ ಸರ್ಕಾರವು ಚಪ್ರನತ್ತ ರಿಗೆ ನೀಡುವ ಮಗಾತೆನವನ್ನು ಮೂರು" ಹೊತಗಳಲ್ಪ" ರೂ.4,000/- 
ಗಳಿಂದ ರೂ.10,000, ಳಿಗೆ ಹೆಚ್ಚಿಸಲಾಗಿದೆ. 


' »>.ಮೃತ ಪತ್ರಕರ್ತರ ಕುಟುಂಬ ಮಾಸಾಶನವನ್ನು, ರೂ.000/- ರಿಂದ ರೂ3೧00/- 'ಗಳಿಗೆ 
 ಹೆಚಿಸಲಾಗಿದೆ. — _——— ಮ 
> ರಾಜೀವ್‌ ಆರೋಗ್ಯ ವಿಮಾ ಯೋಜನೆಯನ್ನು ಪತ್ರಕರ್ತರಿಗೂ ವಿಸ್ತರಿಸಿದ್ದು ದ್ದು ಪತ್ರಕರ್ತರ ಪಾಲಿನ 
ವಿಮಾ ಶುಲ್ಕವನ್ನು ಇಲಾಖೆ ಭರಿಸುತ್ತಿದೆ. 


»> ಮಾನ್ಯತೆ ಪಡೆದ ಪತ್ರಕರ್ತರಿಗೆ ನೀಡುತ್ತಿದ್ದ "ಸ್ಮಾರ್ಟ್‌ ಕಾರ್ಡ್‌” ಸ ರಾಜ್ಯಾದ್ಯಂತ ಬಳಸಲು 
ಅವಕಾಶ ಕಲ್ಪಿಸಲಾಗಿದೆ. 


- > ಮಾನ್ಯತೆ ಪಡೆಯದ ಪತ್ರಕರ್ತರಿಗೆ ಸ, .ಫೀಯವಾಗಿ ಓಡಾಡಲು ಕಾಟಿತ “ಬಸ್‌ ಪಾಸ್‌" ಸೌಲಭ್ಯವನ್ನು 
ಒದಗಿಸಿದೆ. ಎ s 


ಚಲನಚಿತ್ರರಂಗದ ಚೆಳವಣಿಗೆಗ ತೆಗೆದುಕೊಂಡ ಕ್ರಮಗಳು -- 


> ಸಹಾಯಧನಕ್ಕಾಗಿ ಆಯ್ಕೆಯಾಗುವ ಗುಣಾತ್ಮಕ ಚಲನಚಿತ್ರಗಳ ಸಂಖ್ಯೆಯನ್ನು 75 ರಿಂದ ಹಂತ 
ಹಂತವಾಗಿ 125 ಚಲನಚಿತುಗಳಿಗೆ ಹೆಚ್ಚಿಸಲಾಗಿದೆ. j ಟು ; 
ಡಾ|| ರಾಜ್‌ಕುಮಾರ್‌ ಜನ್ಮ ದಿನಾಚರಣೆಯಂದೇ “ರಾಜ್ಯ ಚಲನಚಿತ್ರ Fl. ಭನ್‌ 
ನಿಗದಿಪಡಿಸಲಾಗಿದೆ. ' 

- ಕನ್ನಡ ಚಲನಚಿತ್ರಗಳಿಗೆ. : ಚಿತ್ರಮಂದಿರ ಒದಗಿಸುವ - ಸಲುವಾಗಿ ಕನ್ನಡ ಚಲನಚಿತ್ರಗಳನ್ನು 
ಪ್ರದರ್ಶಿಸುವ “ಜನತಾ. ಮಂದಿರ”ಗಳ ನಿರ್ಮಾಣಕ್ಕಾಗಿ ರೂ.50.00 ಲಕ್ಷದವರೆಗೆ ಸಹಾಯಧನವನ್ನು 
ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. 

> ಹಳೆಯ ಹಾಗೂ ಪ್ರಶಸ್ತಿ ವಿಜೀತ ಅಖಿಸ್ಮರಣೀಯ' ಚಿತ್ರಗಳಿಂದ ಆಯ್ದ ಗೀತೆಗಳ ಗಾನಯಾನ” 

ಕಾರ್ಯಕ್ರಮವನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮೂರು ವರ್ಷಗಳಿಂದ ಆಯೋಜಿಸಲಾಗುತ್ತಿದೆ. 


i 


Rx 


¥ 


¥ 


Pe 
ಚಲನಚಿತ್ರರಂಗದ ಕಾರ್ಮಿಕರು, ತಂತ್ರಜ್ಞರ ಆರೋಗ್ಯ ಸೌಲಭ್ಯ ಒದಗಿಸಲು “ಚಲನಚಿತ್ರ 
ಕಾರ್ಮಿಕರ ದತ್ತಿನಿಧಿ” ಸ್ಥಾಪಿಸಿ ರೂ.10.00 ಕೋಟಿಗಳ ಅನುದಾನ ಒದಗಿಸಿದೆ. 


ಅಂತರರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಒಂದೇ ಕಡೆ ನಡೆಸುವ ಬದಲು ಏಕಕಾಲದಲ್ಲಿ 
ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಏರ್ಪಡಿಸಲಾಗುತ್ತಿದೆ. 


ಮಹಾತ್ಮ ಗಾಂಧಿ ಸಂಬಂಧಿತ ಕಾರ್ಯಕ್ರಮಗಳ :- 


W 


>. ಮಹಾತ್ಮ ಗಾಂಧಿಜೀಯವರ 150ನೇ ಜನ ವರ್ಷಾಚರಣೆಯ ಕಾರ್ಯಕ್ರಮವನ್ನು 


ಪರಿಣಾಮಕಾರಿಯಾಗಿ ಆಚರಿಸಲು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಭೆಯನ್ನು 
“ಸಮನ್ವಯ ಇಲಾಖೆಯ”"ಯನ್ನಾಗಿ ಘೋಷಿಸಲಾಗಿದೆ. 

ಮಹಾತ್ಮ ಗಾಂಧೀಜಿಯವರ ಸಂದೇಶವನ್ನು ತಮ್ಮ ಜೀವನದಲ್ಲಿ: ಅಳವಡಿಸಿಕೊಂಡು, 
ಸಮುದಾಯದ ಬೆಳವಣಿಗೆಯಲ್ಲಿ ತೊಡಗಿಕೊಂಡಿರುವ ಗಾಂಧಿ ಚಿಂತಕರಿಗೆ ಪ್ರತಿ ವರ್ಷ ರೂ.5.00 


ಲಕ್ಷಗಳ ನಗೆದನ್ನು ಒಳಗೊಂಡ “ಮಹಾತ್ಮ e TEN ಸೇವಾ ಪ್ರಶಸ್ತಿ- ಕರ್ನಾಟಿಕ” ಹ್ರನಸ್ಥಯಾಮ್ಯು 
ಸ್ಥಾಪಿಸಲಾಗಿದೆ. 


ಇದುವರೆಗೆ ಪ್ರಶಸ್ತಿ ಪಡೆದವರು: - 


1) ಶ್ರೀ ಎಸ್‌.ಎನ್‌. ಸುಬ, ರಾವ್‌, 
ವಡಾ|| ಹೋ. ಶ್ರೀನಿವಾಸಯ್ಯ, 
3) ಶ್ರೀಮತಿ ಚನ್ನಮ್ಮ ಹಳಿೇರಿ, ' 


2 ಶೀ ಎಚ್‌.ಎಸ್‌ ಹೊರೆಸ್ಟಾಮಿ. ಎ 
5) ಶ್ರೀ ಪ್ರಸನ್ನ ಹೆಗ್ಗೋಡು - 


6) ಪ್ರೊ॥ ಜಿ.ಎಸ್‌. ಜಯದ 


> ಪ್ರತಿ ಜಿಲ್ಲೆಯಲ್ಲಿ ರೂ.300: ಕೋಟಿ ವೆಚ್ಚದಲ್ಲಿ ಗಾಂಧಿ ಭವವ: ನಿಮ ಯೋಜನೆಯನ್ನು: 


ಘೋಷಿಸಲಾಗಿದ್ದು, ಇದುವರೆಗೆ 24 ಜಿಲ್ಲೆಗಳಲ್ಲಿ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. 


> "ಮಹಾತ್ಮ ಗಾಂಧೀಜಿಯವರು ಕಂಡ ಕಸಸು ಕರ್ನಾಟಿಕದಲ್ಲಿ ನನಸು” ವಿಶೇಷ ಅಭಿಯಾನವನ್ನು - 


30. ಜಿಲ್ಲ ಗಳಲ್ಲಿ ಏರ್ಪಡಿಸಲಾಗಿದೆ. 


ಸರ್ಕಾರದ ಯೋೋಜನಗೆಲನು. ಜನಿ ತೆಲುಪಿಸಲು ಹಮ್ಮಿಕೊಂಡ ರ - 


> 
Pa 


ಸ್ತಿ 
Pa 


Ww 


Ww 


ಸರ್ಕಾರದ ಪ್ರಮುಖ ಯೋಜನೆಗಳ ಮಾಹಿತಿಯನ್ನು ಸಿದ್ದಪಡಿಸಿ ಡಿಜಿಟಲ್‌ ಎಲ್‌.ಇ.ಡಿ. ಯಲ್ಲಿ; 
ಅಳವಡಿಸಿ 10 ಸ್ಥಳಗಳಲ್ಲಿ ಸ್ಮಾಪಿಸಿ, ಪ್ರಚಾರ ಕೈಗೊಳ್ಳಲಾಗಿದೆ. 


- ಎಲ್‌.ಇ.ಡಿ. ವಾಲ್‌ ವಾಹನಗಳ ಮೂಲಕ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರದ 


ಕಾರ್ಯಕ್ರಮಗಳ ಪ್ರಚಾರ.ಕೈಗೊಳ್ಳಲಾಗಿದೆ. 

ದೃಶ್ಯ ಶ್ರವ್ಯ ಮಾಧ್ಯಮವಾದ “ಕಲಾಜಾಥಾ" ಕಾರ್ಯಕ್ರಮವನ್ನು ಎಲ್ಲಾ ಜಿಲ್ಲೆಗಳ ಗ್ರಾಮೀಣ 
ಪ್ರದೇಶಗಳಲ್ಲಿ ಏರ್ಪಡಿಸಲಾಗಿದೆ. 

ಮಾನ್ಯ' ಮುಖ್ಯಮಂತ್ರಿಗಳ. ಕಾರ್ಯಕ್ರಮಗಳನ್ನು ಜನತೆಗೆ ನೇರವಾಗಿ ತಲುಪಿಸಲು ಮಾಹಿತಿ 
ತಂತ್ರಜ್ಞಾನದ ಸಾಮಾಜಿಕ ಜಾಲತಾಣವನ್ನು ವಾತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ: 


ಕೇಂದ್ರ ಕಚೇರಿಯಲ್ಲಿ ಸ್ಮಾಪಿಸಿ, ಇದನ್ನು ಬಛ್ಭಸಲು ಅನುಕೊಲವಾಗುವಂತೆ ನುರಿತ`ತಂಡವನ್ನು ' 
ನಿಯೋಜಿಸಲಾಗಿದೆ. 


